ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 24-03-2021 ಪ್ರಶ್ನೆ ಸಂಖ್ಯೆ: 1772 (2043) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 

ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 

ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 


ಷಯ : PRAಖMC ಯೋಜನೆ ಅಡಿಯಲ್ಲಿ ರೂಪಿಸಿರುವ ಕಾರ್ಯಕ್ರಮಗಳು 


(ಅ) ರಾಜ್ಯದಲ್ಲಿ PRA್ಬC ಯೋಜನೆ ಅಡಿಯಲ್ಲಿ ರೂಪಿಸಿರುವ ಕಾರ್ಯಕ್ರಮಗಳು 
ಯಾವುವು; ಮತ್ತು ಈ ಯೋಜನೆಗಳ ತಯಾರಿ ಅನುಷ್ಠಾನಗೊಳಿಸಲು 
ಸಂಸ್ಥೆಯಲ್ಲಿರುವ ಅಂಗಗಳು ಯಾವುವು; ಇವುಗಳ ಕಾರ್ಯ ನಿರ್ವಹಣೆ ಮತ್ತು 
ಆಚರಣೆ ಬಗ್ಗೆ ಸಂಪೂರ್ಣ ಮಾಯಿತಿ ನೀಡುವುದು ; 


(ಆ) ಈ ಸಂಸ್ಥೆಯಲ್ಲಿ ರಸ್ತೆ ಸುರಕ್ತತೆ ಬಗ್ಗೆ ಹಮ್ಮಿಹೊಂಡಿರುವ ಕಾರ್ಯಕ್ರಮಗಳು 
ಯಾವುವು; ಈ ಕಾರ್ಯಕ್ರಮಗಳ ರೂಪುರೇಷೆ ಮತ್ತು ಅನುಷ್ಠಾನದ ವಿವರ 
ನೀಡುವುದು; 


(ಇ) ರಸ್ತೆ-ಸುರಕ್ತತೆ ಅಡಿಯಲ್ಲಿ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳಲ್ಲಿರುವ 
ಕಿರಿದಾದ ಮತ್ತು ಹಳೆಯದಾದ ಸೇತುವೆಗಳ ಪುನಃಶ್ಲೇತನಗೊಳಿಸಲು 
ಗುರುತಿಸಲಾಗಿರುವ ಸೇತುವೆಗಳೆಷ್ಟು ಮತ್ತು ಈ ಸೇತುವೆಗಳ ಅಗಲೀಕರಣ 
ಯೋಜನೆಗಳ ಮತ್ತು ಪುನೂಶ್ಲೇತನಕೆ ತಯಾರಿಸಿರುವ ಗುರಿ, ಸಾಧನೆಗಳೇನು ; (ವಿವರ 
ನೀಡುವುದು) 


(ಈ) ರಾಜ್ಯದಲ್ಲಿ ಕಿರಿದಾದ ಮತ್ತು ಹಳೇ ಸೇತುವೆಗಳ ಮೇಲೆ ಭಾರೀ ಗಾತ್ರದ ಮತ್ತು 
ಬಹುಗಾಲಿಗಳ ವಾಹನಗಳು ಚಲಿಸುತ್ತಿರುವುದರಿಂದ ತೀವ್ರವಾದ ಅಪಘಾತಗಳು 
ಸಂಭವಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, ಈ 
ಅಪಘಾತಗಳನ್ನು ಬಿವಾರಿಸಲು ಇರುವ ವ್ಯವಸ್ಥೆ ಮತ್ತು ಈ ವ್ಯವಸ್ಥೆಯ 
ಕಾರ್ಯಾಚರಣೆಗಳು ಯಾವುವು? (ಸಂಪೂರ್ಣ ಮಾಹಿತಿ ನೀಡುವುದು) 


